ಒಳಗೊಳ್ಳುವಿಕೆ: ಒಂದು ಮೂಲಭೂತ ಹಕ್ಕು 


ಅಡಿವೆಪ್ಪ ಕುರಿ 


ಅವನ ಹೆಸರನ್ನು ಕೂಗಿದ ತಕ್ಷಣ ಎಲ್ಲೇ ಇದ್ದರೂ ಶಿಕ್ಷಕರೆದುರು 
ಹಾಜರಾಗಲು &ಡಿ ಬರುತ್ತಾನೆ ಮಾಧವ. ಪ್ರತಿಯೊಂದು ಕೆಲಸಕ್ಕೂ 
ಅವನನ್ನೇ ಕರೆಯಲು ಶಿಕ್ಷಕರೂ ಇಷ್ಟಪಡುತ್ತಾರೆ. ಅವನಿಗೆ 
ನಿರರ್ಗಳವಾಗಿ ಮಾತನಾಡಲು ಆಗುವುದಿಲ್ಲ. ಓದುವ, ಬರೆಯುವ 
ನೈಪುಣ್ಯವೂ ಇಲ್ಲ. ಆದರೂ ಆತ ಇಡೀ ಶಾಲೆಗೇ ಮುಂದಾಳು. 


ಒಂದನೇ ತರಗತಿಗೆ ದಾಖಲಾತಿ ಪಡೆದ ಸಮಯದಲ್ಲ ತನ್ನು 
ದೈನಂದಿನ ಕೆಲಸಕಾರ್ಯಗಳನ್ನೂ ಮಾಡಲು ಹೆಣಗಾಡುತ್ತಿದ್ದ ಈ 
ಮಗು, ಇಂದು ತನ್ನೆಲ್ಲ ಕೆಲಸಗಳನ್ನು ತಾನೇ ಮಾಡಿ- 
ಕೊಳ್ಳುವುದಲ್ಲದೇ ಇನ್ನಿತರ ೦ಶಾವುದೇೇ ಮಗುವಿನಂತೆ 
ಎಲ್ಲರೊಂದಿಗೂ ಮುಕ್ತವಾಗಿ ಬೆರೆಯುತ್ತದೆ. ಶಾಲೆಗೆ ಭೇಟನೀಡುವ 
ಜನರೊಂದಿಗೆ ಮುಖಕ್ತೆ ಮುಖ ಕೊಟ್ಟು ಮಾತನಾಡುವ 
ಆತ್ಕವಿಶ್ವಾಸವನ್ನು ಈಗ ಮಾಧವ ಹೊಂದಿದ್ದಾನೆ.ಒಳಗೊಳ್ಳುವಿಕೆಯ 
ಮೂಲಕ ಪರಿವರ್ತನೆ 


ವಿಶೇಷ ಅಗತ್ಯವನ್ನುಳ್ಳ ಮಗು ಮಾಧವನ ಪರಿವರ್ತನೆಯಾಗಿದ್ದು 
ಅವನ ಶಿಕ್ಷಕರ ಪ್ರೀತಿ. ಮಮತೆಗಳಂದ ಮತ್ತು ಅವರು ಅವನಿಗೆ 
ಒದಗಿಸಿದ ಅವಕಾಶಗಳಂದ. ಸಮರ್ಥ ನಿರ್ವಹಣಿಗೆ ಸೂಕ್ತ 
ಅವಕಾಶ ಹಾಗು ನೆರವನ್ನು ಒದಗಿಸಿದರೆ, ಪ್ರತಿಯೊಂದು ಮಗುವಿನ 
ಒಳಗೊಳ್ಳುವಿಕೆಯೂ ಸಾಧ್ಯ ಮತ್ತು ಅನುಕಂಪಕ್ಕಿಂತಲೂ ಹೆಚ್ಚಾಗಿ 
ಈ ಅವಕಾಶಗಳನ್ನು ಪಡೆಯುವುದು ಅವರ ಹಕ್ಕು ಎನ್ನುವುದಕ್ಕೆ 
ಇದೊಂದು ಪುರಾವೆಯೂ ಆಗಿದೆ. ಕಲಕೆ ಮತ್ತು ದೈಹಿಕ 
ನ್ಯೂನತೆಗಳರುವ ಮಕ್ಷಳಗೆ, ಸಹಾನುಭೂತಿಂಯಷ್ಟೇ 
ಸಾಕಾಗುವುದಿಲ್ಲ. ಅವರಿಗೆ ಬೆಕೆಯಲು ಅವಕಾಶವನ್ನು 
ಒದಗಿಸಿಕೊಡಬೇಕು. ಅವರ ಕಲಕೆಗೆ ನೆರವಾಗುವಂತೆ ಸುದೀರ್ಪ 
ಕಾಲ ಅವರನ್ನು ತಾಳ್ಕೆ, ಪ್ರೀತಿ ಮತ್ತು ಗೌರವದಿಂದ ನಡೆಸಿ- 
ಕೊಳ್ಳಬೇಕು. ಇದು ಸಂವಿಧಾನದಲ್ಲ ನೀಡಿದಂತೆ ಅವರ 
ಸಮಾನತೆಯ ಮತ್ತು ನ್ಯಾಯದ ಹಕ್ಕಿನ ಭಾಗವೂ ಆತೆ. 


ಕೆಲವು ವರ್ಷಗಳ ಹಿಂದೆ, ನಾವು ಸುರಪುರದಲ್ಲ ನ್ಯೂನತೆಗಳರುವ 
ಮಕ್ಷಳಗೆ ಒಂದು ಮೇಳವನ್ನು ಏರ್ಪಡಿಸಿದ್ದೆವು. ಅದನ್ನು 
ಯಶಸ್ವಿಗೊಳಸಲು ನಮ್ಮ ತಂಡವು ಎರಡು ತಿಂಗಳುಗಳ ಕಾಲ 
ತುಂಬ ಶ್ರಮವಹಿಸಿತ್ತು. ಸಮಾರಂಭದ ದಿನ ಪ್ರತಿಯೊಂದು 
ಮಗುವೂ ತನಗೆ ನೀಡಲಾದ ವಿಷಯವನ್ನು ಪ್ರಸ್ತುತಪಡಿಸಿದ ರೀತಿಗೆ 
ಶಿಕ್ಷಕರು ಮತ್ತು ಪೋಷಕರು ದಂಗಾಗಿಜಟ್ಟರು. ಮಕ್ಕಳಗೆ ಅಗಾಧ 
ಪ್ರೀತಿ ತೋರಿ, ಅವರ ಕಾಂರ್ಯುವನ್ನು ಪ್ರಶಂಸಿಸಿದರು. 
ವರ್ಣಿಸಲಾಗದ ಏನೋ ಸಾಧನೆಯನ್ನು ಮಾಡಿದ ಅನುಭವ 
ನಮಗಾಲಯುತು. ಮಕ್ಕಳು. ನಮ್ಮ ಬಣ್ಣೆಯೇ ನಮಗೆ ಹೆಮ್ಮೆಯಾಗು- 
ವಂತೆ ಮಾಡಿದ್ದರು! 


ವಿಶೇಷ ಅಗತ್ಯಗಳರುವ ಮಕ್ಕಳು ಕುಟುಂಬ ಮತ್ತು ಸಮಾಜಕ್ಕೆ 
ಹೊರೆ ಎನ್ನುವ ಮನೋಭಾವ ಇನ್ನೂ ನಮ್ಮಲ್ಲ ಇದೆ. ಅವರಲ್ಲರುವ 
ಭನ್ನತೆಗಳನ್ನು ನೋಡುವುದಕ್ಕಿಂತ. ಅವರ ಶಿಕ್ಷಣದ ಹಕ್ಕನ್ನು ನಮ್ಮ 
ವ್ಯವಸ್ಥೆಯೊಳಗೇ ಅವರು ಪಡೆದುಕೊಳ್ಳುವಂತೆ ಮಾಡಲು ಹೇಗೆ 


ಇ 
5 
[C 


ಸಾಧ್ಯ ಎನ್ನುವುದನ್ನು ನಾವು ಶೋಧಿಸಬೇಕಿದೆ. ಶಿಕ್ಷಕರು ಮನಸ್ಸು 
ಮಾಡಿದರೆ, ಪ್ರತಿಯೊಂದು ಮಗುವೂ ಉತ್ತಮ ಶಿಕ್ಷಣ 
ಪಡೆಯಬಹುದು ಎನ್ನುವುದು ನನ್ನ ನಂಜಕೆ. ನ್ಯೂನತೆಗಳರುವ 7 
ವರ್ಷದ ಬೇರೊಂದು ಮಗುವಿನ ಪೋಷಕರು ಮಾಧವನ ಪ್ರಗತಿಯ 
ಬಣ್ಗೆ ತಿಆದು ತಮ್ಮ ಮಗಳನ್ನೂ ಅದೇ ಶಾಲೆಗೆ ಸೇರಿಸಿದರು. ಈಗ ಆ 
ಮಗುವೂ ತನ್ನ ದೈನಂದಿನ ಕೆಲಸಕಾರ್ಯಗಳನ್ನು ಸ್ವತಂತ್ರವಾಗಿ 
ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ಪಡೆದಿದೆ ಮತ್ತು ಅವಳ 
ಪೋಷಕರಿಗೆ ಈ ಪರಿವರ್ತನೆಯಿಂದ ತುಂಬಾ ಸಂತೋಷವಾಗಿದೆ. 


ವಿಭಿನ್ನ ಸಾಮಾಜಕ ಗುಂಪುಗಳು 


ವಿಭನ್ನ ಸಾಮಾಜಕ ಹಿನ್ನೆಲೆಯನ್ನುಳ್ಳ ಮಕ್ಕಳು ಶಾದಿಮಹಲ್‌ನ 
(ಮುದಗಲ್‌, ಅಂಗಸಗೂರು ವಲಯ, ರಾಯಚೂರು ಜಲ್ಲೆ) 
ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಬರುತ್ತಾರೆ. ಸದ್ಯ ಈ 
ಶಾಲೆಯಲ್ಲ 42 ಮಕ್ಕಳು ಕಅಯುತ್ತಿದ್ದಾರೆ. ಅವರ ಮಾತೃಭಾಷೆ 
ಬೇರೆಬೇರೆಯಾಗಿದ್ದು. ಹದಿನೆಂಟು ಮಕ್ಕಳು ತೆಲುಗು. ಐವರು 
ಮರಾಠಿ. ಎಂಟು ಜನ ಉರ್ದು ಮಾತನಾಡುತ್ತಾರೆ. ಒಂದು 
ಮಗುವಿನ ತಾಯ್ದುಡಿ ಕುಂಚಟ (ಕುಂಚಿಕೊರವರ ಭಾಷೆ). ಉಳದ 
ಮಕ್ಕಳ ತಾಯ್ದುಡಿ ಕನ್ನಡ. ಈ ಮಕ್ಕಳ ಪೋಷಕರು ನಾಟಕ 
ಕಲಾವಿದರು (ಹಗಲು ವೇಷಗಾರರು). ಕಲ್ಲುಕುಟಗರು, ಬುಟ್ಟ 
ನೇಯುವವರು. ಬಳಕೆ ಮಾರುವವರು, ಸಣ್ಣಪುಟ್ಟ ಪಾತ್ರೆಗಳನ್ನು 
ಮಾರಾಟ ಮಾಡುವವರು. ಕೆಲವು ಪೋಷಕರಂತೂ 
ಜೀವನೋಪಾಯಕ್ಷಾಗಿ ಭಿಕ್ಲಾಟನೆಯನ್ನ್ನೂ ಮಾಡುತ್ತಾರೆ. 
ಅಂಥವರು ಜೋಪಡಿಗಳಲ್ಲ ವಾಸಿಸುತ್ತಾರೆ. ಈ ಮಕ್ಷಳಲ್ಪ ಕೆಲವರು 
ಶಾಲೆ ಮುಗಿದ ಮೇಲೆ ಭಿಕ್ಲಾಟನೆಗೂ ಹೋಗುತ್ತಾರೆ. ಕನ್ನಡವು 
ಮಾತೃಭಾಷೆಯಲ್ಲದ ಮಕ್ಕಳೂ ಕೂಡ ಚೆನ್ನಾಗಿ ಕನ್ನಡ 
ಮಾತನಾಡುತ್ತಾರೆ. ಏಕೆಂದರೆ ಕನ್ನಡವು ಅವರ ಅನ್ನದ ಭಾಷೆಯೂ 
ಆಗಿದೆ. ಆದರೂ. ಶಿಕ್ಷಕರು ಸಮಾನತೆ ಮತ್ತು ಸಾಮಾಜಕ ನ್ಯಾಯದ 
ಮನೋಭಾವ ಹೊಂದಿರುವುದರಿಂದ ಇಂತಹ ವಿಭಿನ್ನ ಸಾಮಾಜಕ 
ಹಿನ್ನೆಲೆಗಳ೦ದ ಬಂದ ಮಕ್ಕಳು ಯಾವುದೇ ತರಹದ 
ಕೀಳರಿಮೆಯನ್ನು ಹೊಂದಿಲ್ಲ. ಅವರು ಪರಸ್ಪರ ಹೇಗೆ ಮುಕ್ತವಾಗಿ 
ಆಟವಾಡುತ್ತಾರೆ, ಆಹಾರವನ್ನು ಹಂಚಿಕೊಳ್ಳುತ್ತಾರೆ. ಒಟ್ಟಾಗಿ ಕೆಲಸ 
ಮಾಡುತ್ತಾರೆ ಹಾಗು ಒಬ್ಬರಿಗೊಬ್ಬರು ನೆರವಾಗುತ್ತಾರೆ ಎನ್ನುವುದು 
ಸಷ್ಟವಾಗಿ ಗೋಚರಿಸುತ್ತದೆ. ಶಿಕ್ಷಕರಿಗೆ ಮಕ್ಕಳ ಮೇಲೆ ಪ್ರೀತಿ ಮತ್ತು 
ಸಹಾನುಭೂತಿಂಖದೆ. 


ಶಿಕ್ಷಕರ ಪಾತ್ರ 
] Re 


ಶಾಲೆಯಲ್ಲ ಮಕ್ಕಳು ಒಂದನೆಯ ತರಗತಿಗೆ ದಾಖಲಾತಿ ಪಡೆದಾಗ. 
ಶಾಲಾ ಪ್ರಕ್ರಿಯೆಗಳಗೆ ಹೊಂದಿಕೊಳ್ಳಲು ಅವರಿಗೆ ಕಷ್ಟವಾಗುತ್ತದೆ. 
ಅವರು ಆಗಾಗ ಹೊರಗೆ ಹೋಗಲು ಬಯಸುತ್ತಾರೆ ಮತ್ತು ಇತರ 
ಮಕ್ಕಳೊಂದಿಗೆ ಮುಕ್ತವಾಗಿ ಬೆರೆಯಲು ಹಿಂಜರಿಯುತ್ತಾರೆ. 
ಶಿಕ್ಷಕಿಯರಲ್ಲೊಬ್ಬರಾದ ಪ್ರಮೀಳಾ, ಮಕ್ಕಳ ಬದುಕಿನ ರೀತಿಯನ್ನು 
ಗೌರವಿಸುವುದರ ಜೊತೆಗೆ, ಶಾಲಾ ಅವಧಿಯಲ್ಲ ಕೆಲ ಸಮಯದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಅಕ್ಟೋಬರ್‌ 2021 


45 


ಮಲ್ಣಗೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳೊಡನೆ 
ಒಡನಾಡಲು ಅನುವು ಮಾಡಿಕೊಡುತ್ತಾರೆ. ಶಿಕ್ಷಕಯೂ ಮಕ್ಕಳು 
ಮಾತನಾಡುವ ಭಾಷೆಯಲ್ಲ ಸಂವಹಿಸಲು ತಿಆದಿರುವುದರಿಂದ. 
ಮಕ್ನಳು ಅವರೊಂದಿಗೆ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ 
ಹಂಚಿಕೊಳ್ಳುತ್ತಾರೆ. ಹಾಡು. ಕಥೆಗಳನ್ನು ಹೇಳುವಂತೆ ಮಕ್ಕಳನ್ನು 
ಉತ್ತೇಜಸುತ್ತಾರೆ. ಮತ್ತು ಅವನ್ನು ತಮ್ಮ ದಿನನಿತ್ಯದ ಬದುಕಿನ 
ಸಂದರ್ಭದಲ್ಲಟ್ಟು ನೋಡಲು ನೆರವಾಗುತ್ತಾರೆ. ಮಕ್ಷಳು ತಮ್ಮ 
ಸಾಮಾಜಕ ಪರಿಸರದ ಕುರಿತಾಗಿ ಅದಾಗಲೇ ಹೊಂದಿರುವ 
ತಿಳುವಳಕೆಂಯುನ್ನು ಅವರು ಚೆನ್ನಾಗಿ ಬಳಸಿಕೊಳ್ಳುವಂತೆ 
ಮಾಡುತ್ತಾರೆ. ಮಕ್ಕಕು ಮಾಡಿದ ಅತಿ ಸಣ್ಣ ಕೆಲಸವನ್ನೂ ಕೂಡ 
ಗುರುತಿಸಿ ಬೆನ್ನುತಟ್ಟುತ್ತಾರೆ. ಶಿಕ್ಷಕಿಯು ಅನುಸರಿಸುವ 
ಪ್ರಜಾತಾಂತ್ರಿಕ ವಿಧಾನದಿಂದಾಗಿ ಮಕ್ಷಳಗೆ ತಮಗೂ ಒಂದು ಬೆಲೆ 
ಸ್ರಮೌಲ್ಯವಿದೆ ಎಂಬ ಭಾವನೆ ಮೂಡುತ್ತದೆ. ಶಿಕ್ಷಕಿಯು 
ಪ್ರತಿಯೊಂದು ಮಗುವನ್ನೂ ಚೆನ್ನಾಗಿ ಬಲ್ಲರು. ಯಾವ ಮಗು 
ಏನನ್ನು. ಹೇಗೆ ಕಅಯುತ್ತದೆ ಎನ್ನುವುದನ್ನು ತಿಆದಿರುವರು 
ಎಂಬುದು ಅವರೊಂದಿಗೆ ಮಾತನಾಡಿದಾಗ ಸ್ಪಷ್ಟವಾಗಿ ಅರಿವಿಗೆ 
ಬರುತ್ತದೆ.ಶಿಕ್ಷಕಿ ಪ್ರಮೀಳಾ ಅವರಿಗೆ ಈ ಮಕ್ಷಳ ಸಾಮರ್ಥ್ಯ ಏನು 
ಎನ್ನುವುದು ಗೊತ್ತು. ಅವರು ಮಕ್ಷಳ ನಿತ್ಯದ ಅನುಭವಕ್ಕೆ 
ಹೆಚ್ಚನದನ್ನು ಸೇರಿಸಲು ನಲಅ-ಕಲ ವಿಧಾನವನ್ನು ಬಳಸುತ್ತಾರೆ. 
ಅವರು ಮಕ್ಕಳಗೆ ಮಾತನಾಡಲು, ಪರಪ್ಪರ ಚರ್ಜಿಸಲು, ತಾವು 
ಮುಕ್ತವಾಗಿ  ಅಭವ್ಯಕ್ತಿಸು ಅವಕಾಶವನ್ನು ನೀಡುತ್ತಾರೆ. 


* ಮಕ್ಕಳ ಗುರುತನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಬಹುಪಾಲು ಮಕ್ಕಳು ಕಥೆ ಹೇಳುವುದು, ಚಿತ್ರ ರಚನೆ ಮತ್ತು 
ಜೇಡಿಮಣ್ಣಿನಿಂದ ಆಟಕೆ ತಯಾರಿಸುವುದನ್ನು ತುಂಬಾ 
ಇಷ್ಟಪಡುತ್ತಾರೆ. ಏಕೆಂದರೆ, ಇವರ ಅನೇಕ ಮಕ್ಷಳು ಶಾಲೆಗೆ 
ಬರುವುದಕ್ಕಿಂತಲೂ ಮೊದಲೇ ಅಕ್ಕಪಕ್ಕದ ಹಳ್ಳಗಕಲ್ಲ ನಡೆಯುವ 
ಸ್ಥಳೀಯ ಸಂತೆ ಜಾತ್ರೆಗಳ ಸಂದರ್ಭದಲ್ಲ ತಮ್ಮ ತಂದೆ - 
ತಾಯಂದಿರೊಡನೆ ಆಟಕೆ, ಪಾತ್ರಗಳನ್ನು ಮಾರಿದ ಅನುಭವವನ್ನು 
ಹೊಂದಿದ್ದಾರೆ. ಆದ್ದರಿಂದ ಈ ಶಾಲೆಯ ಮಕ್ಕಳು ಪ್ರತೀ ವರ್ಷ 
ಆಯೋಜಸಲಾಗುವ ಪ್ರತಿಭಾ ಕಾರಂಜ ಕಾರ್ಯಕ್ರಮದಲ್ಲಿ 
ನಡೆಯುವ ಚಿತ್ರರಚನೆ ಮತ್ತು ಕಥೆ ಹೇಳುವ ಚಟುವಟಕೆಗಳಲ್ಲ 
ಭಾಗವಹಿಸುತ್ತಾರೆ.ಒಟ್ಬಾರೆ ಹೇಳಬೇಕೆಂದರೆ, ಈ ಶಾಲೆಯಲ್ಲ 
ಮಕ್ಕಳು ಅಕ್ಷರ ಜ್ಞಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ ಬದುಕನ 
ಕುರಿತಾಗಿಯೂ ಕಲಅಯುತ್ತಾರೆ. ಮಕ್ಕಳು ಪ್ರತಿದಿನ ಶಾಲೆಗೆ 
ಸ್ವಇಚ್ಛೆಬಿಂದಲೇ ಬರುತ್ತಾರೆ. ಶಾಲೆಯು ಒಂದು ಕುಟುಂಬ- 
ದಂತೆಯೇ ಇದ್ದು ಕಲಅಕೆಯೆನ್ನುವುದು ಮಕ್ಕಳು ಶಾಲೆಯಲ್ಲಿ 
ಮಾಡುವ ಎಲ್ಲ ಕೆಲಸಕಾರ್ಯಗಳ ಭಾಗವೇ ಆಗಿದೆ. ಮಕ್ಷಳು 
ಮುಕ್ತವಾಗಿ ವರಾತನಾಡಬಲ್ಲರು. ಅವರ ಪ್ರತಿಭೆಗಳನ್ನು 
ಉತ್ತೇಜಸಲಾಗುತ್ತದೆ ಎನ್ನುವ ಸಂಗತಿಯು ಸಂವಿಧಾನದ ನೀತಿ- 
ನಿಯಮಗಳನ್ನು ಅನುಷ್ಠಾನಗೊಆಸಲು ಹಾಗು ಅದು ಪ್ರತಿಯೊಂದು 
ಶಾಲೆಂಖು ವಿಷಂಖುದಲ್ಲಂಶಖೂ ವಾಸ್ತವವಾಗಲು ಸಾಧ್ಯಾ 
ಎನ್ನುವುದನ್ನು ತೋರಿಸುತ್ತದೆ. 


ಅಡಿವೆಪ್ಪ ಕುರಿ ಅವರು ಕಳೆದ ಹತ್ತು ವರ್ಷಗಳ೦ದ ರಾಯಚೂರಿನ, ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಜಲ್ಲಾ ಸಂಸ್ಥೆಯಲ್ಲ 
ಕೆಲಸ ಮಾಡುತ್ತಿದ್ದಾರೆ. ಬೆಂಗಳೂರಿನ ಡಿಎಸ್‌ಆರ್‌ಟಸಿ ಆಯೋಜಸಿದ ಗುರುಚೇತನ ಕಾರ್ಯಕ್ರಮಕ್ಕೆ ಇವರು ಬೆಂಬಲ 


ನೀಡಿದ್ದಾರೆ. ಅವರನ್ನು ೩diveppa.kuri@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


